ಗುರುತಿಸಿಕೊಳ್ಳುವಿಕೆಯಿಂದ ಹೊಣೆಗಾರಿಕೆ ಹೊಮ್ಮುತ್ತದೆ 


ಅರ್ಚನಾ ಆರ್‌. 


ಮಕ್ಕಳು ಶಾಲೆಗೆ ಬರುವುದು  ಶಿಕ್ಷಕರಂಥ ವಯಸ್ಸರಿಂದ 
ಖೋಧಿಸಲ್ಲಡಲಾಗಲೀ ಅಥವಾ "ರೂಪಿಸಲ್ಲಡಲಾಗಲೀ' ಅಲ್ಲ: 
ಮಕ್ಕಳು ಶಾಲೆಯ ಡೈನಂದಿನ ಪ್ರಕ್ರಿಯೆಗಳನ್ನು ನಿರ್ಧರಿಸುವ, 
ಸಂಘಟಸುವ ಹಾಗು ಅನುಷ್ಠಾನಕ್ಷೆ ತರುವ ಕ್ರಿಯೆಗಳಲ್ಲ 
ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕೆಂದು ನಂಬುವ ಕಾರಣಕ್ಷೆ ನಾವು 
ಹಾಗೆಂದು ಆಗ್ರಹಿಸುತ್ತೇವೆ. ಶಾಲೆಯಲ್ಲ ಮಗುವಿನ ಸ್ಥಾನವು ಓರ್ವ 
ವೀಕ್ಷಕ ಅಥವಾ ಸ್ತೀಕರಿಸುವವನಷ್ಟೇ ಆಗಿರದೆ ಸಕ್ರಿಯವಾಗಿ 
ಭಾಗವಹಿಸುವುದೂ ಅಗಿದೆ ಈ ಪಾಲ್ಗ್ಲೊಳ್ಳುವಿಕೆಯು ಅಡೆ- 
ತಡೆಗಳಲ್ಲದೆ ಸಾಗಲು ಅವರ ಅಗತ್ಯಗಳನ್ನು ಮಂಡಿಸಲು 
ಅವರಿಗೊಂದು ಧ್ಧನಿ ಹಾಗು ಪೇದಿಕೆಯು ಅತ್ಯಗತ್ಯ. ಮಕ್ಷಳಗೆ 
ನಾವು ಕಲ್ಪಸಿಕೊಡುವ ಇಂತಹ ವೇದಿಕೆ ಹಾಗು ಕರ್ತೃತ್ವದ 
ಪ್ರಮಾಣ ಶಾಲೆಯಿಂದ ಶಾಲೆಗೆ ಜನ್ನವಾಗಿರುತ್ತದೆ. 
ಉದಾಹರಣಿಗೆ, ತೆತ್ತುಕೋ ಕುರೋಯಾನಗಿ ಅಥವಾ ತೋತೋ 


ಚಾನ್‌ (Tetsuko Kuroyanagi or Totto-chan) ಹಾಜರಾದ 
ಶಾಲೆಯ ಮುಖ್ಯಶಿಕ್ಷಕರು ಅಲ್ಲನ ಕಟ್ಟುಪಾಡುಗಳನ್ನು ರೂಪಿಸುವ 
ಹೊಣಿಹೊತ್ತಿದ್ದರೂ. ಅವರು ಮಕ್ಕಳಗೆ ಶಾಲಾ ವಾತಾವರಣದಲ್ಲ 
ತಾವು ತಾವಾಗಿರಲು ಸಂಪೂರ್ಣ ಸ್ವಾತಂತ್ಯ ನೀಡಿಯೇ ಅದನ್ನು 
ಸಾಧಿಸಿದ್ದರು ಎಂದು ನಮಗಿಂದು ತಿ೪ದಿದೆ. ಎ.ಎಸ್‌.ನೀಲ್‌ 
ಅವರು ನಡೆಸುತ್ತಿದ್ದ ಸಮ್ಮರ್‌ ಹಿಲ್‌ನಂತಹ ಶಾಲೆಯಲ್ಲ ಮಕ್ಕಳು 
ತಮ್ಮದೇ ಆದ ಪ್ರಜಾಸತ್ತಾತ್ಮಕ ನೆಲೆಯನ್ನು ರೂಪಿಸಿಕೊಳ್ಳಲು 
ಪಾಲ್ಗೊಳ್ಳುವ ಕಲ್ಪನೆಗೆ ಇನ್ನೂ ಹೆಚ್ಚಿನ ಔಪಚಾರಿಕ ಹಾಗು 
ಮಹತ್ವಪೂರ್ಣ ಶಕ್ತಿ ವಿನಿಯೋಗವಾಗಿದೆ. ಕಾಲಕಾಲಕ್ಕೆ ತಕ್ಕಂತೆ 
'ಮಕ್ನಳ ಸರ್ಕಾರ' ಎಂಬುದರ ಅಥ್ಲ ಬದಲಾದರೂ, ಅವರಿಗೆ ಅದು 
ತಮಗೆ ಸಂಬಂಧಿಸಿದ್ದಾಗಿದೆ ಎಂಬ ಅರಿವಿರುವುದು ತುಂಬಾ ಮುಖ್ಯ 
ಹಾಗು ತಮಗೆ ಮುಖ್ಯುವೆನಿಸಿದ ವಿಚಾರಗಳ ಬಗ್ಗೆ ತಾವು ವಾದ 
ಮಾಡಬಹುದು ಎಂಬುದನ್ನು ನೀಲ್‌ ಬಲವಾಗಿ ಪ್ರತಿಪಾದಿಸುತ್ತಾರೆ. 
ಮಕ್ಕಳು ತಮ್ಮ ವಿಚಾರಗಳನ್ನು ಪ್ರತಿಪಾದಿಸುವ ವಿಷಯವಾಗಿ ನೀಲ್‌ 
ಅವರು ನೀಡುವ ಉದಾಹರಣಿಗಳ ಹರಹು. ಕಳ್ಳತನಕ್ಷೆ ಸೂಕ್ತ 
ದಂಡನೆಯ ವಿಷಯದಿಂದ ಹಿಡಿದು 12 ವರ್ಷಗಳಗಿಂತ ಕೆಳಪಟ್ಟವರ 
ಮೇಲೆ ಹೇರಲಾಗಿದ್ದ ಧೂಮಪಾನ ನಿಷೇಧವನ್ನು ತೆರವು 
ಮಾಡುವಂತೆ 8-೨ ವಯಸ್ಸಿನ ಮಕ್ಕಳು ಮಂಡಿಸುವ 
ವಾದದವರೆಗೂ ಇಡೆ. 


ಹೊರಜಗತ್ತು ಯಾವುದನ್ನು ನಕಾರಾತ್ಮಕ ನಡೆ ಅಥವಾ ಎಲ್ಲೆ 
ಮೀರಿದ ನಡತೆ ಎನ್ನುತ್ತದೆಯೋ. ಅಂಥವುಗಳ ವಿಚಾರದಲ್ಲೂ 
ಮಕ್ಕಳದೇ ಅಂತಿಮ ನಿರ್ಧಾರ ಎಂದು ಸಮ್ಮರ್‌ ಹಿಲ್‌ನಂತಹ 
ಶಾಲೆಯಲ್ಲ ಪ್ರತಿಪಾದಿಸಲಾಗುತ್ತದೆ. ಈ ಶಾಲೆಯಲ್ಲ ಮಕ್ಕಳಗೆ 
ತಮ್ಮನ್ನು ಅಭವ್ಯಕ್ತಿಸಿಕೊಳ್ಳಲು ಮುಕ್ತ ಅವಕಾಶ ನೀಡಲಾಗಿದೆ: 
ಚರ್ಚಿಸಬೇಕಾದ ವಿಷಯಗಳನ್ನು ಅವರೇ ಆರಿಸಿಕೊಳ್ಳುತ್ತಾರೆ: 
ಅವರ ನಡುವೆ (ಅಥವಾ ಮುಖ್ಯಪಿಕ್ಷಕಿ-ಶಿಕ್ಷಕರು-ವಿದ್ಯಾರ್ಥಿಗಳ) 
ನಡುವೆ ಮೇಲು-ಕೀಳು ಎಂಬ ಯಾವುದೇ ಶ್ರೇಣಿಗಳರದೆ, 
ಉತ್ತಮವಾದ ವಾದದ ಆಧಾರದ ಮೇಲೆಯೇ ನಿಯಮಗಳು 
ರೂಪಿಸಲ್ಲಡುತ್ತವೆ ಎನ್ನುವುದು ಅಲ್ಲನ ಘಟನಾವಳಗಳ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ವಿವರಣೆಯಿಂದ ನಮಗೆ ತಿಆದುಬರುತ್ತದೆ. ಈ ಪ್ರಕ್ರಿಯೆಯು 
ಯಶಸಪ್ಲಿಯಾಗುವುದಕ್ಕೆ ಕಾರಣ ಮಕ್ಕಳು ಶಾಲೆಯ ಮೂಲಭೂತ 
ಆಲೋಚನೆಯನ್ನು (ಅನುಭವದ ಮೂಲಕ) ಅರಿಯುವಂತೆ 
ಶಾಲೆಯು ನೋಡಿಕೊಂಡಿರುವುದು. ಮಕ್ಕಳು ಮುಕ್ತವಾಗಿರಲು 
ಅವಕಾಶ ಮಾಡಿಕೊಟ್ಟು. ಅವರ ಸ್ವಾತಂತ್ರ ಕೆ ಧಕ್ಕೆ ತರುವ 
ಯಾವುದೇ ವಿಷಯವು ಶಾಲೆಯ ತತ್ವಗಳಗೆ ವಿರುದ್ಧವಾಗಿದ್ದು, 


ಅದನ್ನು ಪ್ರಪ್ನಿಸಬಹುದಾಗಿದೆ ಎಂದು ಮಕ್ಷಳಗೆ ಇಲ್ಲ 
ಬೋಧಿಸಲಾಗಿದೆ. 

ಶಾಲೆಯ ಚುನಾವಣಾ ದಿನ 

ನನ್ನ ಅಸೋಸಿಯೇಟ್‌ ಕಾರ್ಯಕ್ರಮದ (Associate 


Programme) ಅಂಗವಾಗಿ ನಾನಾಗ ಯಾದಗಿರಿ ಜಲ್ಲೆಯ 
ಕಂಚಗರಹಳ್ಳಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟ 
ನೀಡುತ್ತಿದ್ದೆ. ಈ ಶಾಲೆಗೆ ಹಳ್ಳಯ ಹಾಗು 'ತಾಂಡಾ'ದ (ಬುಡಕಟ್ಟು 
ಜನರ ಹಟ್ಟ) ವಿದ್ಯಾರ್ಥಿಗಳು ಬರುತ್ತಿದ್ದರು. ಯಾದಗಿರಿ 
ಜಲ್ಲೆಯಲ್ಲ ಸಾಧಾರಣವಾಗಿ ಎಲ್ಲಾ ಹಳ್ಳಿಗಳಲ್ಲಯೂ ಲಂಬಾಣಿ 
ಮಾತನಾಡುವ ಜನರ ಒಂದು ತಾಂಡಾ ಇರುತ್ತದೆ. ಇವು 
ಸಾಮಾನ್ಯವಾಗಿ ಹೆಚ್ಚು ಕಾಣದಂತಹ ದೂರದ ಸ್ಥಳಕಗಳಲ್ಲ, 
ಮುಖ್ಯರಸ್ತೆಗಆ೦ದ ಒಳಪ್ರದೇಶದಲ್ಲರುತ್ತದೆ. 


ಶನಿವಾರ ಮಕ್ಷಳು ಶಾಲೆಯಲ್ಲ ಬೆಳಗಿನ ಪ್ರಾರ್ಥನೆಗೆಂದು 
ನೆರೆದಿದ್ದರು. ಹೊಸ ಶೈಕ್ಷಣಿಕ ವರ್ಷದ ನಾಯಕತ್ವದ ಸ್ಥಾನಗಳಗಾಗಿ 
ಚುನಾವಣೆ ನಡೆಯಬೇಕಿದ್ದ. ಶಾಲಾ ಆವರಣವನ್ನು 
ಸಂಪೂರ್ಣವಾಗಿ ಶುಜಿಗೊಆಸುವ ಕಾರ್ಯಕ್ರಮವೂ ಇತ್ತು. 
ಶುಚಿತ್ವ. ಕೈತೋಟ, ಗ್ರಂಥಾಲಯ, ಕ್ರೀಡೆ, ಇಂದ್ಲಿಷ್‌, ಹಿಂದಿ 
ಮೊದಲಾದ ಶಾಲೆಯ ವಿವಿಧ ಕ್ಷಬ್‌ಗಳ ಹಾಗು ಮಧ್ಯಾಹ್ನದ 
ಬಪಿಯೂಟ, ಸಮವಸ್ತ್ರ ಪರಿಶೀಲನೆ ಇತ್ಯಾದಿ ಕಾರ್ಯಕ್ರಮಗಳ 
ಮೇಲುಸ್ತುವಾರಿ ಸ್ಥಾನಗಳಗೆ ಚುನಾವಣಿ ನಡೆಯುವುದಿತ್ತು. 
ವಿದ್ಯಾರ್ಥಿಗಳು ಮತ್ತು ಮಕ್ಷಳೊಡನೆ ಮಾತನಾಡುವಾಗ ಅಂದು 
ಗೈರುಹಾಜರಾಗಿದ್ದ ಮಕ್ಕಳ ವಿಷಯವಾಗಿ ಮಾದರಿಯೊಂದು ನನಗೆ 
ಗೋಚರವಾಯುತು: 


* ಏಳು ಮತ್ತು ಎಂಟನೇ ತರಗತಿಯ ಅನೇಕ ಹೆಣ್ಣುಮಕ್ಕಳು 
ಹಾಜರಿರಲಲ್ಲ. 


* ತಾಂಡಾದಿಂದ ಬರಬೇಕಿದ್ದ ಅನೇಕ ಮಕ್ಷಳು ಬಂದಿರಲಲ್ಲ. 


ತಾಂಡಾದಿಂದ ಬರಬೇಕಿದ್ದ ವಿದ್ಯಾರ್ಥಿಗಳ ಗೈರುಹಾಜರಿ ಅಂತಹ 
ಅಸಾಧಾರಣ ಸಂಗತಿಯೇನೂ ಅಲ್ಲ ಎ೦ದು ಶಾಲಾ ಮುಖ್ಯ ಶಿಕ್ಷಕಿ 
ನನಗೆ ತಿಆಸಿದರು. ಅವರು ಶಾಲಾ ಆವರಣವನ್ನು ಶುಜಿಗೊಳಸುವ 
ದಿನಗಳಂದು ಸದಾ ಶಾಲೆಯಿಂದ ಹೊರಗುಳಯುತ್ತಾರೆ. 
ಹಾಗೆಯೇ, ವಿದ್ಯಾರ್ಥಿನಿಯರ ಗೈರುಹಾಜರಿಯು ಒಂದೇ 
ಗುಂಪಿನ ವಿದ್ಯಾರ್ಥಿಗಳು ನಾಂಯುಕತ್ವದ ಸ್ಥಾನ್‌ಗಳಗೆ 


ಚುನಾಯತರಾಗುತ್ತಾರೆ ಎಂಬುದಕೆ ಸಂಬಂದಿಸಿತ್ತು 
ಎಂಬುದನ್ನೂ ನಾನು ಕಂಡುಕೊಂಡೆ. ಈ ನಾಯಕತ್ವದ 
ಸ್ಥಾನಗಳೊಂದಿಗೆ ಬರುವ ಜನಪ್ರಿಯತೆಯನ್ನು ನಿಭಾಯಿಸುವಲ್ಪ 
ಕಂಡುಬರುವ ನಾಚಿಕೆ, ಆತಂಕದ ಭಾವನೆಗಳು ಹದಿಹರೆಯದವರಲ್ತ 
ಸಾಮಾನ್ಯವಾಗಿದ್ದರೂ, ಕೀಳರಿಮೆಗೆ ತುತ್ತಾಗುವುದು. ನಿರ್ಲಕ್ಷ್ಯಕ್ಕೆ 
ಒಳಗಾಗುವುದು ಹುಡುಗಿಯರೇ ಜಾಸ್ತಿ ಎಂಬುದನ್ನು ಪ್ರಷ್ಟವಾಗಿ 
ನೋಡುವುದಕ್ಕೆ ಕೆಳಗಿನ ಅಂಶಗಳು ಕಾರಣವಾಗಿದ್ದವು : 


ಹಲವು ಸ್ಥಾನಗಳಗೆ ಹುಡುಗ, ಹುಡುಗಿಯರಿಬ್ಬರನ್ನೂ 
ನೇಮಿಸುವುದು ಅವಶ್ಯಕವಾಗಿತ್ತು. ಆದರೆ ಇದು ನಾಮಕಾವಸ್ತೆ 
ನಿಯಮವಾಗಿತ್ತು ಎಂದು ತಿಆದುಬಂತು. ಸ್ಥಾನಕ್ಕೆ ಅನುಗುಣವಾಗಿ 
ಹೊಣೆಗಾರಿಕೆಗಳು ಹುಡುಗ ಅಥವಾ ಹುಡುಗಿಯ ಬೆನ್ನೊರುತ್ತಿದ್ದವು. 
ಉದಾಹರಣಿಗೆ, ಕ್ರೀಡೆ ಹಾಗು ತೋಟಗಾರಿಕೆಗೆ ಸಂಬಂಧಿಸಿದ 
ಕಾರ್ಯಕ್ರಮಗಳ ಆಯೋಜನೆ ಮತ್ತು ಮುಂದಾಳತ್ವಗಳು 
ಹುಡುಗರನ್ನು ಅರಸಿಕೊಂಡು ಬಂದರೆ, ಮಧ್ಯಾಹ್ನದ ಬಪಿಯೂಟ, 
ಶುಚಿತ್ಸದಂತಹ ದಿನನಿತ್ಯದ ಕರ್ತವ್ಯಗಳ ನಿರ್ವಹಣೆ ಹೆಣ್ಣುಮಕ್ಷಳಗೆ 
ಮೀಸಲಾಗಿತ್ತು. ವಿವಿಧ ಕ್ಲಬ್‌ಗಳ ನಾಯಕತ್ವದ ಸ್ಥಾನದಂತಹ 
ಉಳದ ಸ್ಥಾನಗಳು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದವಾಗಿದ್ದು, ಆಯ್ದ 
ಕೆಲವು ವಿದ್ಯಾರ್ಥಿಗಳನ್ನು ಮಾತ್ರ ಇಂತಹ ಸ್ಥಾನಗಳಗೆ 
ಆರಿಸಲಾಗುತಿತ್ತು. 


ಮೈಮುರಿದು ದುಡಿಯವ ಹುಡುಗರು ಶಾಲೆಗೆ ಗಿಡಗಳನ್ನು 
ತರುತ್ತಿದ್ದರು. ಕ್ರೀಡೆಯಲ್ಲ ಆಸಕ್ತಿ ಇದ್ದ ಹುಡುಗರು ಆ ವಿಭಾಗದ 
ನಾಯಕರಾಗಬಹುದಿತ್ತು. ಹುಡುಗಿಯರ ವಿಚಾರಕ್ಕೆ ಬಂದಾಗ, ಏಳು 
ಮತ್ತು ಎಂಟನೇ ತರಗತಿಯ ನಾಲ್ಗರಿಂದ-ಆರು ಮಕ್ಕಳ ಒಂದೇ 
ಗುಂಪು ಎಲ್ಲಾ ಸ್ಥಾನಗಳಗೂ ಸದಾ ಆಯ್ದೆಯಾಗುತ್ತಿದ್ದರು. 
ಏಕೆಂದರೆ, ಪಾಠಗಳಲ್ಲ ಮುಂದಿದ್ದವರು ಹೊಣಿಗಾರರಾಗಲು 
ಸಮರ್ಥರಿದ್ದು. ಶಾಲೆಯ ದಿನನಿತ್ಯದ ಕಾರ್ಯಗಳ ಮೇಲ್ವಚಾರಣೆ 
ಮಾಡಬಲ್ಲರು ಎಂಬುದು ಶಿಕ್ಷಕರ ನಂಬುಗೆಯಾಗಿತ್ತು. 


ವಲಸಿಗ ಮಕ್ಕಳು 


ಲಂಬಾಣಿ ಮಾತನಾಡುವ ತಾಂಡಾ ವಿದ್ಯಾರ್ಥಿಗಳ ಗೈರುಹಾಜರಿ 
ಚಿಂತೆಯ ವಿಷಯವಾಗಿತ್ತು. ಕನ್ನಡ ಮಾಧ್ಯಮದಲ್ಲ ಕಲಅಯಲು 
ಹೆಣಗುವುದರಿಂದಾಗಿ ಅವರ ಶೈಕ್ಷಣಿಕ ಸಾಧನೆಯು ಈ ಪ್ರದೇಶದಲ್ಲ 
ಒಂದು ಸವಾಲಾಗಿ ಪರಿಣಮಿಸಿದೆ..ಆದರೆ ಅವರು ನಾಯಕತ್ವ 
ತೋರಬಹುದಾದ ಕೆಲವು ವಿಭಾಗಗಳವೆ. ಉದಾಹರಣೆಗೆ, ಹಿಂದಿ 
ವಿಭಾಗ (ಅವರು ಹಿಂದಿಯಲ್ಲ ಆರಾಮವಾಗಿ ವ್ಯವಹರಿಸಬಲ್ಲರು) 
ಅಥವಾ ಸಾಂಸ್ಕೃತಿಕ ಚಟುವಟಕೆಗಳು (ಅವರು ಹಾಡು ಮತ್ತು 
ನೃತ್ಯಗಳಲ್ಲ ಆಸಕ್ತಿ ತೋರುತ್ತಾರೆ). ಆದರೆ ಅವರ ಶೈಕ್ಷಣಿಕ 
ಸಾಧನೆಯು ಅವರು ಆಯ್ದೆಯಾಗುವ ಒಲ್ದಾರೆ ಸಾಧ್ಯತೆಗೆ 
ಬಾಧಕವಾಗಿದ್ದರೆ, ಅವರ ಗೈರು ಹಾಜರಿಯು ಇದ್ದ ಅಲ್ಲ 
ಸಾಧ್ಯತೆಯನ್ನೂ ಶೂನ್ಯವಾಗಿಸಿಬಲ್ಟತು. 


ಅವರೇಕೆ ಗೈರುಹಾಜರಾಗಿದ್ದಾರೆ ಹಾಗು ಸ್ವಚ್ಛತಾ ಕೆಲಸದಿಂದ 
ಅವರು ಸದಾ ಏಕೆ ತಪ್ಪಿಸಿಕೊಳ್ಳುತ್ತಾರೆ ಎಂಬುದನ್ನು ಅರ್ಥಮಾಡಿ- 
ಕೊಳ್ಳಲು ಪ್ರಯತ್ನಿಸಿದ ನನಗೆ ಒಟ್ದಾರೆ ಶಾಲಾ ಹಂತದಲ್ಲ ಅವರ 
ಹಾಜರಿಯನ್ನು ಗಮನಿಸಬೇಕು ಎಂದು ಅನ್ನಿಸಿತು. ಆರಂಭಿಕ 
ಹಂತಗಳಂದಲೂ ತಾಂಡಾದ ಮಕ್ಷಳು ಕನ್ನಡ ಮಾತನಾಡುವ 
ಮಕ್ಕಳೊಂದಿಗೆ ಬೆರೆಯಲು ಪ್ರಯಾಸಪಡುತ್ತಾರೆ. ಅವರ ಪೋಷಕರ 
ಕಸುಬುಗಕಲ್ಲನ ಭಿನ್ನತೆಯ ಕಾರಣದಿಂದಾಗಿ ಕೆಲವು ಯತುಗಳಲ್ಪ 
(ಸುದ್ದಿ ಕಾಲದಲಿ, ಹಬ್ದಗಳಲ್ಲ. ಇತ್ಯಾದಿಗಳಲ್ಲ) ಅವರು 


ಗೈರುಹಾಜರಾಗುವುದು ಸಾಮಾನ್ಯವಾಗಿತ್ತು. ಅವರು ತಮ್ಮ 
ಕುಟುಂಬದವರೊಂದಿಗೆ ಕೆಲಸದ ನಿಮಿತ್ತ ದೊಡ್ಡ ನಗರಗಳಗೆ ಗುಳೇ 
ಹೋಗುವ ಸಮಯದಲ್ಲ ದೀರ್ಪಕಾಲ ಗೈರುಹಾಜರಾಗುವ ಸಂಭವ 
ಹೆಚ್ಚಾಗಿರುತ್ತಿತ್ತು. ಈ ನಗರಗಳಲ್ಲ ಅವರು ತಮ್ಮ ಕಅಕೆಯೂ 
ಸೇರಿದಂತೆ, ಕನ್ನಡ ವಾತಾವರಣವನ್ನು ಕಳೆದುಕೊಳ್ಳುತ್ತಾರೆ. ಶಾಲೆಗೆ 
ಮರಳದಾಗ ಭಾಷೆಗೆ ಸಂಬಂಧಿಸಿದಂತೆ ಅವರು ಎದುರಿಸುವ 
ತೊಡಕಿನಿಂದಾಗಿ ಸಹಪಾಠಿಗಳೊಡನೆ, ಶಿಕ್ಷಕರೊಡನೆ ಒಡನಾಡುವ 
ಸವಾಲು ಇನ್ನಷ್ಟು ಜಗಡಾಲುಸಿರುತ್ತದೆ. ತಮ್ಮ ಸಹಪಾಠಿಗಳ 
ನಡುವೆ ಹೊಂದಾಣಿಕೆಯಾಗದೆ ಹೋಗುವುದು ಮಾಮೂಲನ 
ಸಂಗತಿಯಾಗಿ, ಈ ಮಕ್ನಳು ಒಂದೇ ಸಮನೆ ತೆಗಳಕೆಗೆ 
ಗುರಿಯಾಗುವ ಆತಂಕದಲ್ಪ್ಲ ಇರುವಂತಾಗುತ್ತದೆ. 


ಗುರುತಿಸಿಕೊಳ್ಳುವಿಕೆಯ ಪ್ರಜ್ಞೆ 


ಹೊಣಿಗಾರಿಕೆ ಎಂಬುದು ಗುರುತಿಸಿಕೊಳ್ಳುವಿಕೆಯ ಪ್ರಜ್ಞೆಯೊಂದಿಗೆ 
ನಿಕಟವಾದ ಸಂಬಂಧ ಹೊಂದಿದೆ. ಸಣ್ಣ ಮಕ್ಷಕ 
ವಿಷಯದಲ್ಲಾದರೊ, ಅವರು ಮೊದಲು ಗುರುತಿಸಿಕೊಳ್ಳುವ 
ಪ್ರಜ್ಞೆಯನ್ನು ಬೆಳೆಸಿಕೊಂಡ ನಂತರವೇ ಜವಾಬ್ದಾರಿಯನ್ನು 
ಸೇರಿಸಬಹುದು. ಇದರ ಉದಾಹರಣೆಯನ್ನು ನೀಲ್‌ ಅವರ ಸಮ್ಮರ್‌ 
ಹಿಲ್‌ ಶಾಲೆಯ ವಿವರಣಿಯಲ್ಲ ಕಾಣಬಹುದು: ಕಿಟಕಿಯನ್ನು 
ಒಡೆದು ಹಾಕುತ್ತಿದ್ದ ಮಗುವೊಂದು ಅದನ್ನು ದುರ್ನಡತೆ 
ಎಂದಾಗಲೀ, ತಪ್ಪು ಎಂದಾಗಲೀ ಕಾಣಲು ನಿರಾಕರಿಸಿ, 'ಇವು ನನ್ನು 
ಕಿಟಕಿಗಳು' ಎಂದು ಹೇಳ, ತನ್ನಿಂದಾದ ನಷ್ಟವನ್ನು ತುಂಬ- 
ಕೊಡುವುದಾಗಿ ಹೇಳುತ್ತದೆ (ನೀಲ್‌, 196೦). ಈ ಸನ್ನಿವೇಶದಲ್ಲ 
ಮಗುವಿನ ಗುರುತಿಸಿಕೊಳ್ಳುವಿಕೆಯ ಪಜ್ಞೆ ಮೊದಲು ಹೊಮ್ಮಿ. ತನ್ನ 
ವಯಸ್ಸಿನ ಕಾರಣದಿಂದಾಗಿ ಅದು ಒಡೆತನದ ಸ್ವಭಾವವನ್ನು 
ಹೊಂದಿದೆ. ತನ್ನು ನಡತೆಗೆ ಪಶ್ಚಾತ್ತಾಪಪಡುವಂತೆ ಮಾಡಲು ಅಥವಾ 
ತಾನು ಮಾಡಿದುದು ತಪ್ಪು ಎಂಬುದನ್ನು ಮಗು ಅರಿಯಲಾಗುವಂತೆ 
ಮಾಡಲು ಆಗದೇ ಇರುವುದಕ್ಕೆ ಕಾರಣ ಮಗುವಿನ ವಯಸ್ಸು. ಅದರೆ, 
ಮಗುವಿನಲ್ಲ ಜಾಗೃತವಾಗಿರುವ ಗುರುತಿಸಿಕೊಳ್ಳುವಿಕೆಯ ಪ್ರಜ್ಞೆ 
ತಾನು ಯಾವ ಕ್ರಿಯೆಗೆ ಹೊಣಿಗಾರನೋ ಅದನ್ನು ಅತ್ಯಂತ ಸಹಜ 
ರೀತಿಯಲ್ಲ ಒಪ್ಪಿಕೊಳ್ಳುವಂತೆ ಮಾಡುತ್ತದೆ. 


ತಾಂಡಾ ವಿದ್ಯಾರ್ಥಿಗಳು ಶಾಲಾ ಸ್ವಚ್ಛತೆಯ ಕರ್ತವ್ಯದಿಂದ ಹಿಂದೆ 
ಸರಿಯಲು ಕಾರಣವೇನು ಎಂಬುದರ ಬಣ್ಣೆ ಚಿಂತಿಸುವಾಗ ನನಗೆ 
ಮೇಲೆ ಉಲ್ಲೇಖಸಿದ ಘಟನೆ ನೆನಪಾಲಯುತು. ಶ್ರಮದಾಯಕವೆಂದು 
ತೋರುವಂತಹ ಕೆಲಸಗಳನ್ನು ಯಾವುದೇ ಮಗುವೂ ಬುಷಿಯುಂದ 
ಮಾಡುವುದಿಲ್ಲ ಎಂಬುದು ಸಾಮಾನ್ಯ ಜ್ಞಾನ. ಮನೆಯಲ್ಲಾಗೀ, 
ಶಾಲೆಯಲ್ಲಾಗಲೀ ಅಂತಹ ಕೆಲಸ ಮಾಡಲು ಮಕ್ಷಳಗೆ ಬೇರೆಯೇ 
ಆದ ಪ್ರೇರಣೆ ಅಗತ್ಯವಾಗಿರುತ್ತದೆ. ಇದನ್ನೊಂದು 
ನಿಯಮವನ್ನಾಗಿಸಿ. ಬೆದರಿಕೆ ಒಡ್ಡಿ ಅಥವಾ ಇದನ್ನು ಮಾಡುವ 
ಅಗತ್ಯ ಇದೆ ಎಂದು ಮಕ್ಷಳು ನಂಬುವಂತೆ ಬಲವಂತ ಮಾಡಿ 
ಅವರಿಂದ ಇಂತಹ ಕೆಲಸಗಳನ್ನು ಮಾಡಿಸಬಹುದು. ಆದರೆ, 
ಮಕ್ಕಳು ಏನನ್ನಾದರೂ ಮಾಡಲು ಯಾವುದೇ ರೀತಿಯ ವೈಯಕ್ತಿಕ 
ಪ್ರೇರಣಿ ಇಲ್ಲದಿದ್ದಾಗ ಅವರು ಹೇಗೆ ಪ್ಪಂದಿಸುತ್ತಾರೆ ಎಂಬುದನ್ನು 
ತಾಂಡಾ ವಿದ್ಯಾಧ್ಥಿಗಳ ಉದಾಹರಣೆ ತೋರಿಸುತ್ತದೆ. 
ವಿದ್ಯಾರ್ಥಿಗಳಗೆ ತಾವು ನಿಜವಾಗಿಯೂ ಆರರಿಂದ ಏಳು 
ವರ್ಷಗಳಂದಲೂ ಶಾಲೆಯ ಅಂಗವಾಗಿರುತ್ತೇವೆ ಎಂಬ ಭಾವನೆ 
ಮೂಡಿರದಿದ್ದಲ್ಲ ಅವರಿಗೆ ಶಾಲೆಯ ಆವರಣವನ್ನು ಸ್ವಚ್ಛದೊಳಸು- 
ವಂತಹ ಕೆಲಸವನ್ನು ವಹಿಸಿದಾಗ ಅದಕ್ಕೆ ಹೊಣಿಗಾರರಾಗಲು 
ಹಿಂದೇಟು ಹಾಕುತ್ತಾರೆ. ಹೆಣ್ಣುಮಕ್ಕಳು ಆರು ವರ್ಷಗಳಂದಲೂ 
ಇದು ನಮ್ಮ ಶಾಲೆಯೆಂಬ ಭಾವವನ್ನು ಅನುಭವಿಸಿರದಿದ್ದರೆ, 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


33 


34 


ಹದಿಹರೆಯದ ಪ್ರಾಯವು ಮೇಲೆ ಹೇಳದಂತಹ ಭಾವನೆಯನ್ನು 
ಇನ್ನಷ್ಟು ತೀವ್ರಗೊಆಸಬಹುದು. 


ಶಿಕ್ಷಕರ ಪೂರ್ವಗ್ರಹಗಳು 


ಚುನಾವಣಿಯ ವಿಷಯಕ್ಕೆ ಬಂದರೆ, ಶಿಕ್ಷಕರಲ್ಲ ನಡುವೆ 
ಕಂಡುಬರುವ ಪೂರ್ವರಗ್ರಹವನ್ನು ನಿರುತ್ಲಾಹಗೊಳಸಬೇಕಾದುದು 
ಅವಶ್ಯಕವಾದರೂ, ಅದು ಇರುವುದಂತೂ ಎಲ್ಲರಿಗೂ ತಿಆದ 
ಸಂಗತಿ. ಸರ್ಕಾರಿ ಶಾಲೆಯ ಮೆಟ್ಟಿಲು ತುಅದ, ಪಾಠಗಳಲ್ಲ 
ಮುಂದಿದ್ದ ಎಲ್ಲಾ ವಯಸ್ಥರೂ ಇದನ್ನು ರುಜುವಾತು ಮಾಡಬಲ್ಲರು. 
ತಾವು ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದೆ ಎಂದು ಹೇಳುವ 
ಅವರು, ತಾವು ವಿದ್ಯಾರ್ಥಿಗಳಾಗಿದ್ದಾಗ ಕೆಲವೇ ಕೆಲವು ಆಯ್ದ 
ವಿದ್ಯಾರ್ಥಿಗಳ ಕಡೆ ಗಮನ ಕೇಂದ್ರೀಕರಿಸಿದವರು ತಮ್ಮ ಶಾಲೆಯ 
ಅತ್ಯುತ್ತಮ ಶಿಕ್ಷಕರಾಗಿದ್ದರು ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ. 
ಶಿಕ್ಷಕರೂ ಇದನ್ನು ಒಪ್ಪಿಕೊಳ್ಳುತ್ತಾರೆ: ಕಲಅಯಲು ಇಚ್ಛೆ 
ತೋರುವವರನ್ನು ಗುರುತಿಸುತ್ತಿದ್ದಂತೆ ಅವರನ್ನು ಶಿಕ್ಷಕರು ತಮ್ಮ 
ಅಚ್ಚುಮೆಚ್ಚಿನವ-ರನ್ನಾಗಿ ಮಾಡಿಕೊಂಡು, ತಮ್ಮ ಎಲ್ಲಾ 
ಪ್ರಯತ್ನಗಳನ್ನೂ ಅವರ ಬೆಳವಣಿಗೆಯ ಕಡೆ ತಿರುಗಿಸುತ್ತಾರೆ. 


ಶಾಲೆಯ ಸರ್ಕಾರವನ್ನು ಮಕ್ಕಳು ಶಾಲೆಯ ದಿನನಿತ್ಯದ 
ವ್ಯವಹಾರವನ್ನು ನೋಡಿಕೊಳ್ಳಲು ರಚಿಸಿರುತ್ತಾರೆ ಎಂಬುದನ್ನು 
ವಾವು ಮರೆಯಲಾಗದು. ನಾಯಕತ್ತವೆಂದರೆ ಎಲ್ಲಕ್ಕಿಂತ ಮಿಗಿಲಾಗಿ 
ಹೊಣೆಗಾರಿಕೆಯನ್ನು ಹೊರಲು ಮುಂದೆ ಬರುವುದು ಹಾಗು 
ಇತರರು ತಮಗೆ ವಹಿಸಲಾದ ಕರ್ತವ್ಯಗಳನ್ನು ನಿಭಾಲುಸಲು 
ಆಗುವಂತೆ ಅವರಿಗೆ ಬೆಂಬಲವಾಗಿ ನಿಲ್ಲುವುದೇ ಆಗಿದೆ. 
ನಿರ್ಧಾರಗಳನ್ನು ಕೈಗೊಳ್ಳುವಾಗ ಸಾಮೂಹಿಕವಾಗಿ ಎಲ್ಲಾ ಮಕ್ಷಳ 
ಸಮ್ಮತಿಯನ್ನೂ ಆಧರಿಸಿರಬೇಕೇ ಹೊರತು ಯಾವ ಮಕ್ಕಳನ್ನು 
ಹೊರಗಿಡಬೇಕು ಎನ್ನುವ ಒಪ್ಪಿಗೆಯ ಮೇಲಲ್ಲ. ಮಕ್ಷಳ೦ದ., 
ಮಕ್ಷಳಗಾಗಿ ರಚಿತವಾಗಿರುವ ಮಕ್ಕಳ ಸರ್ಕಾರವು ವಿದ್ಯಾರ್ಥಿಗಳು 
ಶಿಕ್ಷಕರ ಜಾಗದಲ್ಲ ನಿಂತು ಇತರ ವಿದ್ಯಾರ್ಥಿಗಳು ಅಂಕೆ ಮೀರದಂತೆ 
ನೋಡಿಕೊಳ್ಳಲು ಇರುವುದಲ್ಲ. ಬದಲಗೆ, ವಿದ್ಯಾರ್ಥಿಗಳೇ ತಮ್ಮ 
ಕೆಲಸ, ಜವಾಬ್ದಾರಿಗಳನ್ನು "ತಮ್ಮಷ್ಟಕ್ಕೇ ತಾವೇ ನಿಭಾಲುಸಲು' 
ಸಾಧ್ಯವಾಗುವ ವಾತಾವರಣಪೊಂದು ನಿರ್ಮಾಣವಾಗುವಂತೆ 
ನೋಡಿಕೊಳ್ಳಲು ಇದೆ ಎಂಬುದು ಮುಖ್ಯವಾದ ಸಂಗತಿ. 


ತಾಂಡಾ ಮಕ್ಕಳು ಅಂದು ಶಾಲೆಯಲ್ಲ ಕಾಣದೇ ಹೋದಾಗ ತಮ್ಮ 
ಸಲುವಾಗಿಯೇ ತಾವು ಶಾಲಾ ಆವರಣವನ್ನು ಸ್ವಚ್ಛದೊಳಆಸಬೇಕು 
ಎಂಐ ಭಾವನೆ ಅವರ ಕಾಣದೇ ಹೋಗಿದ್ದುದನ್ನೂ ವಾನು 
ಗುರುತಿಸಿದೆ. 


ಮಕ್ಕಳಂದ ನಿಯಮಗಳ ರಚನೆ 


ಶಾಲೆಯ ಹಂತದಲ್ಲ ನಾನು ಹೆಚ್ಚನದೇನನ್ನೂ ಮಾಡಲಾಗದಿದ್ದರೂ. 
ತಾವೇ ರಚಿಸಿಕೊಂಡ ಆಡಳತ ವ್ಯವಸ್ಥೆಯ ವಿಚಾರವಾಗಿ ಮಕ್ಕಳು 
ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ನನಗೆ ತಿಆಯುವ 
ಬಯಕೆಯುತ್ತು. ಐದನೇ ತರಗತಿಯ ನನ್ನು ವಿದ್ಯಾರ್ಥಿಗಳು ಗಲಾಟಿ 
ಮಾಡುತ್ತಿದ್ದಾಗ ನಾನು ಹಿದುತ್ತಿದ್ದ ಕಥೆ ಪುಸ್ತಕವನ್ನು 
ಮುಚ್ಚುವುದನ್ನು ಕಂಡ ಅವರು ಮೊದಲು ತಮಗೆ ತಾಪೇ 'ಶ್‌' 
ಎನ್ನುತ್ತಾ ಮಲಗಿರುವಂತೆ ಸೂಚಸಿಕೊಂಡರಾದರೂ. ಬಳಕ, 
ಇನ್ನೂ ಹೆಚ್ಚನ ಗದ್ದಲ ಹಾಗು ಪರಸ್ಪರ ಆಕ್ಷೇಪಗಳ ಮಳೆಗರೆಯಲು 
ಶುರುಮಾಡಿದರು. ವಾರಕ್ಕೆ ಒಂದು ಕಥೆಯನ್ನು ಮುಗಿಸಲು 
ಸಾಧ್ಯವಾಗುವಂತೆ ನಿಮ್ಮದೇ ಆದ ಒಂದು ನಿಯಮವನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ರೂಪಿಸಿಕೊಳ್ಳ ಎಂದು ನಾನು ಅವರಿಗೆ ಹೇಆದಾಗ (ಅವರ 
ಕಡೆಯಿಂದ ಯಾವುದೇ ಅಡೆತಡೆ ಇಲ್ಲದಿದ್ದರೆ ಮಾತ್ರ ಇದು 
ಸುಸೂತ್ರವಾಗಿ ಜರುಗಲು ಸಾಧ್ಯವಿತ್ತು ಎಂಬ ಸೂಚನೆ ಅದರಲ್ಲ 
ಸೇರಿತ್ತು.) ಅವರು ಅತ್ಯಂತ ವ್ಯಾಪಕ ನಿಯಮಗಳ ಪಟ್ಲಯನೆಲ್ಲ 
ನನ್ನು ಎದುರು ಇಟ್ಟರು (ಜಗಳಗಳನ್ನು ತಪ್ಪಿಸಲು ಯಾರು 
ಯಾರೊಡನೆ ಕುಅತುಕೊಳ್ಳಕೂಡದು ಎಂಬುದನ್ನೂ 
ಒಳಗೊಂಡಿತ್ತು!). ಇದನೆಲ್ಲ ಮಾಡಲು ನಾನು ಆರು ಮತ್ತು ಏಳನೇ 
ತರಗತಿಯ ಮಕ್ಕಳಕೊಡನೆಯೂ ಪ್ರಯತ್ನಿಸಿದಾಗ. ಅದು 
ಯಶಸ್ವಿಯಾಗಿ ನೆರವೇರಿತು. 


ಈ ನಿಯಮುಗಳು ತರಗತಿಯಲ್ಲ ಒಂದು ಕರಾರುವಾಕ್ಲಾದ 
ವಾತಾವರಣವನ್ನು ಏರ್ಪಡಿಸುವ ಭರವಸೆಯನ್ನೊನೂ ನೀಡಲಲ್ಲ. 
ಆದರೆ, ಸಮಸ್ಯೆ ತಲೆದೋರಿದಾಗ ಮಕ್ಷಳಗೆ ಎಲ್ಲ. ಏನು ತಪ್ಪಾಗಿದೆ 
ಎಂದು ತಿಆದು ಅದನ್ನು ತಾವು ಹೇಗೆ ಸರಿಪಡಿಸಬಹುದೆಂದು 
ತೋರುತ್ತಿದ್ದುದರಿಂದ ಈ ಪ್ರಕ್ರಿಯೆಯು ಯಶಸ್ಸು 
ಕಾಣುವಂತಾಲಯುತು. ಅಂದರೆ, ಬೇರೆಯೇ ಆದ ರೀತಿಗಳಲ್ತ 
ಸಮಸ್ಯೆಗಳು ನಿರ್ವಹಿಸಬೇಕಾದ ಸಂದರ್ಭಗಳೇ ಇರಲಲ್ಲವೆಂದಲ್ಲ. 
ವಿದ್ಯಾರ್ಥಿಗಳು ಕೆಲವು ನಿರ್ದಿಷ್ಟ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ 
ತರದಿದ್ದ ಸಂದರ್ಭಗಳೂ ಇದ್ದವು: ನಾನು ಅವುಗಳನ್ನು ಬಗೆಹರಿಸುವ 
ವಿಧಾನ ಫಲಕಾರಿಯಾಗದು ಎಂದು ಅವರಿಗೆ ಅನಿಸಿದ್ದು ಇದಕ್ಕೆ 
ಕಾರಣವಾಗಿತ್ತು. ನಾನು ಈ ಶಾಲೆಯೊಂದಿಗೆ ಕಳೆದ ಅಲ್ಲಕಾಲಕ 
ಅವಧಿಯಲ್ಲ ಮಕ್ಷಳಂದ ರಚಿತವಾದ ಆಡಳತ ಯಂತ್ರ ಕೆಲಸ 
ಮಾಡಬಲ್ಲದು ಎಂದು ಹೇಕಲು ಸಾಧ್ಯವಾಯಿತು. ನನ್ನು (ಸಣ್ಣ 
ಪ್ರಮಾಣದ) ಪ್ರಯತ್ನದಲ್ಲ ಎಲ್ಲಾ ಮಕ್ನಕಳ ಸೇರ್ಪಡೆಯನ್ನೂ 
ಆದ್ಯತೆಯನ್ನಾಗಿಸಿದ್ದೆ ಮಾತ್ರವಲ್ಲ. ಮಕ್ನಳು ರಚಿಸಿಕೊಂಡ 
ನಿಯಮಗಳು ನೇರವಾಗಿ ಅವರ ನಡತೆಗಳಗೆ ಸಂಬಂಧಿಸಿದ್ದರಿಂದ 
ಎಲ್ಲಾ ಮಕ್ನಕನ್ನೂ ಈ ಪ್ರಕ್ರಿಯೆಯಲ್ಲ ಒಳಗೊಳ್ಳಲು ನನಗೆ 
ಸಾಧ್ಯವಾಗಿತ್ತು. ಅವರ ನಡುವೆ ನಡೆಯುತ್ತಿದ್ದ ಗದ್ದಲ, ಜಗಳ ಹಾಗು 
ಚಡಪಡಿಕೆಗಳ. ಸಂದರ್ಭದಲ್ಲ ಅವರೇ ಆಯ್ಲಿ ಮಾಡಿದ 
ಕಥೆಯೊಂದನ್ನು ನಿರೂಪಿಸಲಾಲುತು. ನನ್ನದು ಎಂಐ 
ಭಾವನೆಯನ್ನು ಉಂಟುಮಾಡಿ ಹೊಣಿಗಾರಿಕೆಯ ಭಾವವನ್ನು 
ಸ್ಥಾಪಿಸುವುದು (ಸುಲಭವಿರದಿದ್ದರೂ) ಸರಳವಾಗಿ ಸಾಧ್ಯವಾಗಿತ್ತು. 
ಇದನ್ನು ನಾನು ಐದರಿಂದ ಏಳನೇ ತರಗತಿಯ ಮಕ್ಕಳ ಹಂತದಲ್ಲ 
ಮಾತ್ರ ಸಾಧಿಸಲು ಸಾಧ್ಯವಾಯಿತು. "ನಲಅ-ಕಲ' ಮಕ್ಷಳ ಹಂತದಲ್ಲಿ 
ನಿಯಮಗಳನ್ನು. ಅವುಗಳನ್ನು ಯಾರೇ ಮಾಡಿರಲಅ. ಮಕ್ಕಳು 
ನೆನಪಿನಲ್ಪ ಇಟ್ಟುಕೊಳ್ಳುತ್ತಾರೆಂದು ನಿರೀಕ್ಷಿಸಲಾಗದು. ನಿನ್ನೆ ಅವರು 
ಅವುಗಳನ್ನು ಒಪ್ಪಿಕೊಂಡಿದ್ದರೂ, ತಮ್ಮ ಆಟದ ಗದ್ದಲದಲ್ಲ 
ಮರುದಿನ ಅವನ್ನು ಮರೆಯುವ ಸಾಧ್ಯತೆಗಳೇ ಹೆಚ್ಚು. ಆದರೆ ಪ್ರತಿ 
ತರಗತಿಯಲ್ಲೂ ನಾವು ಕೆಲವು ಸಣ್ಣ-ಹುಟ್ಟ (ಕಥೆ ಕೇಳುವಾಗ 
ಅರ್ಥವೃತ್ತಾಕಾರದಲ್ಲ ಮಾತ್ರ ಕುಅತುಕೊಳ್ಳಬೇಕು ಎಂಬಂತಹ) 
ನಿಯಮಗಳನ್ನು ಪಾಆಸುತ್ತಿದ್ದೆವು. ಇದು ತರಗತಿಗಳಗೆ ಸಂರಚನೆ 
ಹಾಗು ಸುಸಂಗತತೆಯನ್ನು ಒದಗಿಸಿತ್ತು. 


ನಾನು ಅರ್ಥಪಮಾಡಿಕೊಂಡಿರುವಂತೆ, ನಮ್ಮ ಸರ್ಕಾರಿ 
ಶಾಲೆಗಳಲ್ಲ ಪೌರತ್ವ ಶಿಕ್ಷಣವು ನಾಲ್ಲು ಮುಖ್ಯ ಸಂಗತಿಗಳ ಸುತ್ತ 
ಹೆಣೆದುಕೊಂಡಿದೆ: ಮೊದಲಗೆ. ಮಕ್ಕಳು ತಾವು ಶಾಲೆಯ 
ಪ್ರಜೆಗಳು ಎಂಬ ಭಾವನೆ ಬಅಲಯುವಂತಹ ವಾತಾವರಣದ 
ಅವಶ್ಯಕತೆ; ಎರಡನೆಯದು, ಶಾಲೆಯ ಪ್ರತಿ ಸದಸ್ಯನಿಗೂ 
ಒಂದಷ್ಟು ನಿಗದಿಪಡಿಸಲಾದ ಹಕ್ಷುಗಳರುವ ಕಾರಣದಿಂದ ಈ 
ವಾತಾವರಣವು ಅಸ್ತಿತ್ತದಲ್ಲರುತ್ತದೆ ಎಂಬುದನ್ನು ಮಕ್ಕಳು 
ಅರ್ಥಮಾಡಿಕೊಳ್ಳುವುದು: ಮೂರನೆಯದು, ಈ ಹಕ್ಕುಗಳು 


ಜವಾಬ್ದಾರಿಯುತ ಪ್ರಜೆಗಳನ್ನು ಅಥವಾ ಜವಾಬ್ದಾರಿಯುತ 


ಸಕ್ರಿಯವಾಗುವಂತಹ ಪ್ರಕ್ರಿಯೆಗಳಾದ ಪಾಲನೆ. ಸಮರ್ಥನೆ ವಿದ್ಯಾರ್ಥಿಗಳನ್ನು ಸೃಷ್ಟಿಸುವ ಆಲೋಚನೆಯು ಒಂದು ಸಂಕೀರ್ಣ 
ಹಗುರವಾದ ಸಮಸ್ಯೆಯಾಗಿ ಕಂಡು ನಾವು ಧೈರ್ಯಗೆಡಿಸುವಂತಿದ್ದರೂ ಪ್ರತಿ 
ಕೊಳ್ಳುವುದು: ಕೊನೆಯದಾಗಿ, ಪ್ರಜಾಪ್ರಭುತ್ಸದ ಪರಿಕಲ್ಲನೆ- ಮಗುವೂ ಶಾಲೆಯು ತನ್ನದೆಂದು ಗುರುತಿಸಿಕೊಳ್ಳುವಂತೆ 
ಯನ್ನು ಅವರ ಚೌಕಟ್ಟಗೆ ಹೇಗೆ ಅಳವಡಿಸಲಾಗಿದೆ ಎಂಬುದರ ಮಾಡುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಈ ಶಾಲೆ 
ಅರಿವನ್ನು ಅವರ ಔಪಚಾರಿಕ ಕಆಕಾ ಪ್ರಕ್ರಿಯೆಗೆ (ಅವರು ತಮ್ಮ ನಮ್ಮದೆಂದು ಭಾವಿಸುವ ಪ್ರಜೆಗಳ ಸೃಷ್ಟಿಯಲ್ಲ ಭಾಗವಹಿಸುವುದು 
ಒದಗಿಸಿತ್ತು. ಪೌರನೀತಿ ಪಾಠಗಳಲ್ಲ ಭಾರತದ ಪ್ರಜಾಪ್ರಭುಷ್ಣದ ಉತ್ತಮ ಆರಂಭ ಮತ್ತು ನನ್ನ ಅಲ್ಪಕಾಅಕ ಅನುಭವದಲ್ಲ ಇದನ್ನು 
ವಿಷಯವನ್ನು ಕಲಅಂಯುವಾಗ ಆಗುವಂತೆ) ತಳುಕು ನೋಡುವುದು ಕೂಡ ಅದ್ಭುತವಾದುದು! 

ಹಾಕುವುದು. ¥ 


i ತೋತೋ ಚಾನ್‌, "ದ ಅಟಲ್‌ ಗರ್ಲ್‌ ಎಟ್‌ ದ ವಿಂಡೋ” (1೨81 ಎಂಬುದು ಜಪಾನಿನ ದೂರದರ್ಶನ ಕಲಾವಿದೆ ಹಾಗು ಯೂನಿಸೆಫ್‌ 
ಸದ್ಗಾವನಾ ರಾಯಭಾರಿಯಾದ ತೆತ್ತುಕೋ ಕುರೋಯಾನಗಿ ಅವರ ಆತೃಕಥನವಾಗಿದೆ. 


ii. ಸಮ್ಮರ್‌ ಹಿಲ್‌ ಎಂಬುದು ಇಂದ್ಬೆಂಡಿನ ಲೆಸ್ಟೋನ್‌ನ ಸಫೋಕ್‌ನಲ್ಲ ಇರುವ ಒಂದು ಹ್ರತಂತ್ರ ವಸತಿ ಶಾಲೆಯಾಗಿದೆ. ಈ ಶಾಲೆಯನ್ನು 
ಅಲೆಕ್ಟಾಂಡರ್‌ ಸದರ್‌ಲ್ಯಾಂ೦ಡ್‌ ನೀಲ್‌ ಅವರು, 'ಮಗುವಿಗೆ ತಕ್ಷ ಹಾಗೆ ಶಾಲೆಯನ್ನು ರೂಪಿಸಬೇಕೇ ಹೊರತು ಶಾಲೆಗೆ ತಕ್ಷ ಹಾಗೆ ಮಗುವನ್ನಲ್ಲ' 
ಎ೦ಬ ಅಚಲ ನಂಬುಗೆಯೊಂದಿಗೆ 1೨21ರಲ್ತ ಆರಂಭಸಿದರು. 


ಅರ್ಚನಾ ಆರ್‌. ಅವರು ಇಂದ್ದಿಷ್‌ ಸಾಹಿತ್ಯದಲ್ಲ ಸ್ನಾತಕೋತ್ತರ ಪದವಿ ಪಡೆದು, ಕರ್ನಾಟಕದ ಯಾದಗಿರಿಯಲ್ಲ ಅಜೀಂ 
ಪ್ರೇಮ್‌ಜ ಫೌಂಡೇಷನ್‌ನಲ್ಪ್ಲ ಇಂದ್ಲಿಷ್‌ ಸಂಪನ್ಯ್ಕೂಲ ವ್ಯಕ್ತಿಯಾಗಿದ್ದಾರೆ. ಅವರು ಕಥೆ-ಕಾದಂಬರಿಗಳನ್ನು ಓಿದುವುದರಲ್ಲ 
ಹಾಗು ಮಕ್ಕಳಗೆ ಓದಲು ರೋಚಕ ಪುಸ್ತಕಗಳ ಹುಡುಕಾಟದಲ್ಲ ಒಲವು ತೋರುತ್ತಾರೆ. ಅವರನ್ನು ಸಂಪರ್ಕಿಸಬಹುದಾದ 
ಮಿಂಚಂಚೆ ವಿಳಾಸ: archana.r@azimpremjifoundation.org 


ಅನುವಾದ: ಕುಶಾಲ್‌ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 35 


